KA / BG- GPO/ 2515 / WPP - 47 / 2009- 2011 


ಕರ್ನಾಟಕ ರಾಜ್ಯಪತ್ರ 


. 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಮಾರ್ಚ್ ೧೧, ೨೦೧೦ ( ಫಾಲ್ಗುಣ ೨೦ , ಶಕ ವರ್ಷ ೧೯೩೧) ಸಂಚಿಕೆ ೧೦ 

ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು , ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

HIGH COURT OF KARNATAKA 

NOTIFICATION 
No . GOB (1) 90 /2009, Bangalore , Dated 18th February , 2010 
Sri Jeevan Rao Kulkarni, the then Presiding Officer, Fast Track Court -II , Bangalore , presently 
working as Member, Karnataka Appellant Tribunal, Bangalore , is granted Earned Leave for 20 days 
from 06 -04 - 2009 to 25 -04 -2009 (bdi ), on Private Affairs . 

The Presiding Officer, Fast Track Court-I, Bangalore , has been placed in additional charge of 
the Fast Track Court- II, Bangalore , during the above leave period . 

Sri Jeevan Rao Kulkarni, the then Presiding Officer, Fast Track Court-II, Bangalore, presently 
working as Member, Karnataka Appellant Tribunal, Bangalore , is re -posted to the same post on expiry 
of leave period . 


By Order of the High Court , 
PR, 324 

Deputy Registrar. 
NOTIFICATION 
No . GOB (1) 431/2009, Bangalore , Dated 18th February , 2010 
Sri B . Balakrishna , IX Addl. City Civil and Sessions Judge , Bangalore , is granted Earned Leave 
for 15 days from 21 - 12 - 2009 to 04 -01 -2010 (bdi), on Private Affairs . 

The XI Addl. City Civil and Sessions Judge, Bangalore , has been placed in additional charge of 
the court of the IX Addl. City Civil and Sessions Judge , Bangalore , during the above leave period . 

Sri B . Balakrishna , IX Addl. City Civil and Sessions Judge, Bangalore, is re -posted to the same 
post on expiry of leave period . 

By Order of the High Court, 
PR , 325 

Deputy Registrar. 
NOTIFICATION 
No. GOB (1) 342/2009 , Bangalore , Dated 18th February , 2010 
Sri N . P . Vamadeva , Presiding Officer, Fast Track Court- II, Belgaum , is granted Earned Leave 
for 12 days from 24 -08 - 2009 to 04 -09 - 2009 (bdi), prefixing the General Holiday on 23 -08 - 2009 on 
Private Affairs. 

( ೧೫೩ ) 


0998 


FOTE37 ODZIE, TOUJO, JD25E 00 , 9000 


287 - 9 


The Presiding Officer, Fast Track Court-I, Belgaum , has been placed in additional charge of the 
Fast Track Court- 11, Belgaum , during the above leave period . 

Sri N . P . Vamadeva , Presiding Officer, Fast Track Court - II, Belgaum , is re -posted to the same 
post on expiry of leave period . 

By Order of the High Court, 
PR . 326 

Deputy Registrar. 
NOTIFICATION 
No. GOB (1) 402/ 2009 , Bangalore, Dated 18th February , 2010 
Sri S .M . Channappanavar, Civil Judge (Sr. Dn .) & JMFC ., Athani, is granted Earned Leave for 
10 days from 23- 11-2009 to 02 - 12 -2009 (bdi), prefixing the General Holiday on 22 -11-2009 , on Private 
Affairs . 

The Civil Judge (Sr. Dn .), Chikodi, has been placed in additional charge of the Court of the Civil 
Judge (Sr. Dn.) & JMFC ., Athani, during the above leave period . 

Sri S .M . Channappanavar, Civil Judge ( Sr. Dn .) & JMFC ., Athani, is re -posted to the same post 
on expiry of leave period . 

By Order of the High Court, 
PR . 327 

Deputy Registrar. 
NOTIFICATION 
No. GOB (1) 142 /2009 , Bangalore, Dated 18th February , 2010 
Sri M . S . Kanti, Presiding Officer, Labour Court, Bijapur, is granted Earned Leave for 15 days 
from 28 -04 - 2009 to 12 -05 - 2009 (bdi), prefixing the General Holidays on 26 - 04 - 2009 and 27 -04 - 2009, on 
Private Affairs . 

The | Addl. Civil Judge (Sr. Dn .), & CJM , Bijapur, has been placed in additional charge of the 
Labour Court , Bijapur, during the above leave period . 

Sri M . S . Kanti, Presiding Officer, Labour Court, Bijapur, is re -posted to the same post on expiry 
of leave period . 

By Order of the High Court , 
PR . 328 

Deputy Registrar 
NOTIFICATION 
No . GOB (1) 15 (58)/ 2009 , Bangalore , Dated 20th February, 2010 
Sri P . G . M . Patil, XIII Addl. City Civil & Sessions Judge, Bangalore , is permitted to surrender 30 
days of Earned Leave as on 31- 12 - 2009 , for the block period 2009-10 . 

The Officer shall be paid pay and allowances admissible for the period of leave so surrendered 
at the rate of 1/ 30 " of the monthly pay and allowances for each day of leave surrendered as per the 
provisions contained in Rule 118 (2 ) of K . C . S .Rs. 

By Order of the High Court , 
PR . 329 

Deputy Registrar 
NOTIFICATION 
No. GOB (1) 16 (44 )/2009 , Bangalore , Dated 20th February , 2010 
Sri Prakash K . XV Addl. Judge , Court of Small Causes, Bangalore , is permitted to surrender 30 
days of Earned Leave from 01- 12 - 2009 to 30 - 12 - 2009 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 ( 2) of K .C . S.Rs. 

By Order of the High Court, 
PR . 330 

Deputy Registrar 


220 - 9 FDF837 domus , nooowoo , Dvd2go 00 , 3000 

09838 
NOTIFICATION 
No. GOB (1) 16 (39)/ 2009 , Bangalore, Dated 20th February , 2010 
Sri B . Narayanappa, Prl. Civil Judge , ( Sr . Dn .) & CJM , Karwar, is permitted to surrender 30 days 
of Earned Leave from 01- 12 - 2009 to 30 - 12 - 2009 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C .S .Rs . 

By Order of the High Court, 
PR . 331 

Deputy Registrar 


NOTIFICATION 
No . GOB (1) 322/2009 , Bangalore , Dated 19th February, 2010 
Sri S . M . Jalawadi, Addl. Civil Judge (Sr. Dn .), Gadag , is granted Earned Leave for 10 days 
from 17 -08 - 2009 to 26 -08 -2009 (bdi), with permission to prefix the General Holiday on 16 - 08 - 2009 on 
Private Affairs . 

The Civil Judge (Sr. Dn .) & CJM , Gadag, has been placed in additional charge of the court of 
the Addl. Civil Judge (Sr. Dn .), Gadag , during the above said period. 

Sri S . M . Jalawadi, Addl . Civil Judge (Sr. Dn .)Gadag, is re-posted to the same post on expiry of 
the above said leave period . 

By Order of the High Court, 
PR . 332 

Deputy Registrar 


NOTIFICATION 
No . GOB (1) 158 /2009 , Bangalore, Dated 18th February, 2010 
Sri Annugouda V . Patil, the then JMFC ( Il Court), Davanagere , presently working as ||| Addl. 
Civil Judge ( Sr. Dn .) and JMFC ., Davanagere , is granted Earned Leave for 10 days from 21-05 - 2009 to 
30 -05 - 2009 (bdi), suffixing the General Holiday on 31 -05 - 2009 on Private Affairs. 

The Prl. Civil Judge (Sr. Dn .), & CJM , Davanagere , on Criminal side and the Addl. Civil Judge 
( Jr. Dn .), Davanagere, on Administration side, have been placed in additional charge of the JMFC ( II 
Court), Davanagere , during the above leave period. 

Sri Annugouda V . Patil, the then JMFC ( II Court ), Davanagere , presently working as III Addl. 
Civil Judge (Sr. Dn .) and JMFC ., Davanagere, is re -posted to the same post on expiry of leave period . 

By Order of the High Court, 
PR . 333 

Deputy Registrar 


NOTIFICATION 
No . GOB (1) 16 ( 37 )/2009 , Bangalore , Dated 20th February , 2010 
Sri C . R . Rajasomashekara , Prl. Civil Judge , (Sr. Dn .) & CJM , Mysore , is permitted to surrender 
30 days of Earned Leave from 02- 12- 2009 to 31 -12- 2009 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 (2 ) of K . C .S .Rs. 

By Order of the High Court , 
PR . 334 

Deputy Registrar 


೧೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೧ , ೨೦೧೦ 


ಭಾಗ - ೨ 


NOTIFICATION 
No . GOB (1) 19(569)/ 2010, Bangalore , Dated 19th February , 2010 
The Presiding Officer of the court of Civil Judge (Jr. Dn .) and JMFC , Shikaripur, is concurrently 
appointed as the Presiding Officer of the court of Civil Judge (Jr. Dn .) & JMFC , Soraba . 


And 


The Presiding Officer of the court of Addl. Civil Judge (Jr. Dn .) & JMFC , Hosanagar, is 
concurrently appointed as the Presiding Officer of the courts of Prl. Civil Judge (Jr. Dn .), Sagar and I 
Addl. Civil Judge ( Jr. Dn.) & JMFC , Sagar, during the leave period of Sri Ravi @ Ravindra D . Ari, Civil 
Judge ( Jr. Dn .) & JMFC , Soraba, from 21 - 02-2010 to 16- 03- 2010( bdi). 

By Order of the High Court, 
PR . 335 

Registrar (Judicial) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 511 ಸಆಸೇ 2009 (1) ಬೆಂಗಳೂರು, ದಿನಾಂಕ : 24ನೇ ಫೆಬ್ರವರಿ 2010. 

ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಉಪಕಾರ್ಯದರ್ಶಿಗಳನ್ನು ಸಾರ್ವಜನಿಕ 
ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ : 

ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ | 
ಕ್ರ. ಸಂ ನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ: ಇಲಾಖೆ 
ಶ್ರೀ ಸಿ . ಚಂದ್ರಯ್ಯ ಉಪಕಾರ್ಯದರ್ಶಿ ಉಪಕಾರ್ಯದರ್ಶಿ ಸಿ . ಆ . ಸು . ಇ . 
ಸಿ. ಆ. ಸು . ಇ. ( ಆಡಳಿತ ಸುಧಾರಣೆ ) ( ಜನಸ್ಪಂದನ) - ಶ್ರೀಮತಿ ಕೆ.ವಿ . ಜಯಲಕ್ಷ್ಮಿ ಇವರ ಸ್ಥಾನದಲ್ಲಿ 
ಶ್ರೀಮತಿ ಕೆ. ವಿ . ಜಯಲಕ್ಷ್ಮಿ ಉಪಕಾರ್ಯದರ್ಶಿ | ಉಪಕಾರ್ಯದರ್ಶಿ , ಸಿ. ಆ. ಸು . ಇ. ( ಆಡಳಿತ ಸುಧಾರಣೆ) 
ಸಿ. ಆ. ಸು . ಇ . ( ಜನಸ್ಪಂದನ ಕೋಶ) 

ಶ್ರೀ ಸಿ. ಚಂದ್ರಯ್ಯ ಇವರ ಸ್ಥಾನದಲ್ಲಿ 


ಭಾಗ 


ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಬಿ. ವಿ. ರಮೇಶ್, ಅಧೀನ ಕಾರ್ಯದರ್ಶಿ ಇವರನ್ನು ಸರ್ಕಾರದ ಅಧೀನ 
ಕಾರ್ಯದರ್ಶಿ, ಸಿ. ಆ. ಸು . ಇ . ( ಜನಸ್ಪಂದನ ಕೋಶ) - ಶ್ರೀಮತಿ ಎನ್ .ಆರ್. ಜಗನ್ನಾತ ಇವರ ಮುಂಬಡ್ತಿಯಿಂದ ತೆರವಾದ 
ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 336 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಇ 26 ಎಲೆಸೇ 2010, ಬೆಂಗಳೂರು, ದಿನಾಂಕ : 18ನೇ ಫೆಬ್ರವರಿ 2010. 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 ನಿಯಮ 96( 2) ಪ್ರಕಾರ ಸಹಕಾರ ಸಂಘಗಳು, 
ಲೆಕ್ಕಪರಿಶೋಧನಾ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳು ಅವರುಗಳ ಹೆಸರಿನ 
ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲಿದ್ದಾರೆಂದು ಪ್ರಕಟಿಸಲಾಗಿದೆ. 

60 ವರ್ಷ 
ಅಧಿಕಾರಿಯ ಹೆಸರು ಮತ್ತು ಹುದ್ದೆ | ಜನ್ಮ ದಿನಾಂಕ 

ವಯೋನಿವೃತ್ತಿ 
ಪೂರೈಸಿರುವ 

ದಿನಾಂಕ 
ದಿನಾಂಕ 


4 


. 


ಭಾಗ - ೨ 


೧೫೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧ , ೨೦೧೦ 

ಗ್ರೂಪ್ ಎ ಅಧಿಕಾರಿಗಳು 


ಶ್ರೀ ಹೆಚ್. ಮಲ್ಲೇಶಪ್ಪ, ಸಹಕಾರ ಸಂಘಗಳ 
| ಉಪ ನಿರ್ದೇಶಕರು , ನಿ .441, ಬೀದರ್‌ 
ಡಿ. ಸಿ. ಸಿ. ಬ್ಯಾಂಕ್ ನಿ., ಬೀದರ್ 


08 - 10 - 1950 


07 - 10 - 2010 


31 - 10 - 2010 


ಗ್ರೂಪ್ ಬಿ ಅಧಿಕಾರಿಗಳು 


ಶ್ರೀ ಕೆ. ಎನ್ . ನಂಜುಂಡಶಾಸ್ತಿ, ಸಹಕಾರ 
ಸಂಘಗಳ ಸಹಾಯಕ ನಿರ್ದೆಶಕರು , ನಿ .441, 
ಕರ್ನಾಟಕ ರಾಜ್ಯ ಸಹಕಾರಿ ಗ್ರಾಹಕರ ಮಹಾ 
ಮಂಡಳಿ ನಿ. ಬೆಂಗಳೂರು 


11 - 08 - 1950 


10 - 08 - 2010 


31 - 08 - 2010 


ಶ್ರೀ ಹೆಚ್. ಪಿ. ಹಿರಿಯಣ್ಣ, ಸಹಕಾರ ಸಂಘಗಳ 
ಸಹಾಯಕ ನಿರ್ದೆಶಕರು, ಹಾಸನ ಉಪ 
ವಿಭಾಗ, ಹಾಸನ. 


11 - 08 - 1950 


10 - 08 - 2010 | 


31 - 08 - 2010 


ಶ್ರೀ ಎಸ್ . ಶೇಷಗಿರಿರಾವ್, ಸಹಕಾರ 
ಸಂಘಗಳ ಸಹಾಯಕ ನಿರ್ದೇಶಕರು, 
ನಿಯೋಜನೆ ಕಬ್ಬು ಆಯುಕ್ತರು ಮತ್ತು ಸಕ್ಕರೆ 
ನಿರ್ದೆಶಕರ ಕಛೇರಿ, ಬೆಂಗಳೂರು 


10 - 08 - 1950 


09 - 08 - 2010 


31 - 08 - 2010 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ 


ಪಿ . ಆರ್ , 337 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 76 ಪಿಆರ್‌ಇ 2009 , ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2010. 
ಶ್ರೀ ಎಂ .ಸಿ. ವಿಶ್ವನಾಥಯ್ಯ , ಮುಖ್ಯ ಅಧೀಕ್ಷಕರು, ಬೆಂಗಳೂರು ಕೇಂದ್ರ ಕಾರಾಗೃಹ , ಬೆಂಗಳೂರು, ಇವರಿಗೆ ಮುಖ್ಯ 
ಅಧೀಕ್ಷಕರ ಹುದ್ದೆಯಿಂದ ರೂ . 20025 - 525 - 22650 - 600 - 26250 - 675 - 28275ಗಳ ವೇತನ ಶ್ರೇಣಿಯ ಕಾರಾಗೃಹಗಳ 
ಉಪ ಮಹಾನಿರೀಕ್ಷಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂಬಡ್ತಿ ನೀಡಿದೆ. 

- ಬೆಂಗಳೂರಿನ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಕಾರಾಗೃಹಗಳ ಮಹಾನಿರೀಕ್ಷಕರ 
ಕಛೇರಿಯಲ್ಲಿರುವ ಎರಡು ಕಾರಾಗೃಹಗಳ ಉಪ ಮಹಾನಿರೀಕ್ಷಕರ ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನು ಆಡಳಿತದ ಅವಶ್ಯಕತೆ 
ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು ಕೇಂದ್ರ ಕಾರಾಗೃಹಕ್ಕೆ 
ವರ್ಗಾಯಿಸಲಾಗಿದೆ. ವರ್ಗಾಯಿಸಲಾದ ಈ ಹುದ್ದೆಯಲ್ಲಿ ಶ್ರೀ ಎಂ .ಸಿ. ವಿಶ್ವನಾಥಯ್ಯರವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಸೆರೆಮನೆ ಮತ್ತು ಸಿನಿಮಾ) 


ಪಿ . ಆರ್ , 338 


೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೧ , ೨೦೧೦ 

ಭಾಗ - ೨ 
ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿಇ 24 ಸಾಇಸೇ 2010, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2010 . 
ಸಾರಿಗೆ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳನ್ನು 
ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ , ನಿಯಮ 32 ರಡಿಯಲ್ಲಿ, ವೇತನ ಶ್ರೇಣಿ: 14050 - 25050ರ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ, ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ನೇಮಿಸಿದೆ. 
ಹೆಸರು ಮತ್ತು ಪದನಾಮ ಹಾಲಿ 

ಸ್ವತಂತ್ರ ಪ್ರಭಾರದ ಮೇಲೆ ನೇಮಿಸಿದ ಕಛೇರಿ 
ಕ್ರ. ಸಂ ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 

ಮತ್ತು ಹುದ್ದೆ 
| ಶ್ರೀ ಬಿ. ಬಿ , ಅಕ್ಕಿ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, | ಬೀದರ್‌ ಪ್ರಾದೇಶಿಕ ಸಾರಿಗೆ ಕಛೇರಿಯಲ್ಲಿ ಖಾಲಿ | 
ಸಹಾಯಕ ಪ್ರಾದೇಶಿಕ ಸಾರಿಗೆ ಕಛೇರಿ, ಜಮಖಂಡಿ. ಇರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯ 
ಶ್ರೀ ವಿ . ಕೆ. ಹೇಮಾದ್ರಿ, ಸಹಾಯಕ ಪ್ರಾದೇಶಿಕ ಸಾರಿಗೆ ಬಿಜಾಪುರ ಪ್ರಾದೇಶಿಕ ಸಾರಿಗೆ ಕಛೇರಿ, ಇಲ್ಲಿ ಖಾಲಿ 
ಅಧಿಕಾರಿ , ಪ್ರಾದೇಶಿಕ ಸಾರಿಗೆ ಕಛೇರಿ, ಬೆಳಗಾಂ. 

ಇರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿ 
ಶ್ರೀ ಸಿ. ಬಿ . ಕುಬೇರಪ್ಪ , ಸಹಾಯಕ ಪ್ರಾದೇಶಿಕ ಸಾರಿಗೆ ಗದಗ್ ಪ್ರಾದೇಶಿಕ ಸಾರಿಗೆ ಕಛೇರಿ, ಇಲ್ಲಿ ಖಾಲಿ 
ಅಧಿಕಾರಿ, ಪ್ರಾದೇಶಿಕ ಸಾರಿಗೆ ಕಛೇರಿ, ಹಾಸನ. ಇರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಗೆ. 
ಶ್ರೀ ಜೆ . ಪಿ . ಜಮೇದಾರ, ಸಹಾಯಕ ಪ್ರಾದೇಶಿಕ ಸಾರಿಗೆ ಶಿರಸಿ ಪ್ರಾದೇಶಿಕ ಸಾರಿಗೆ ಕಛೇರಿ, ಇಲ್ಲಿ ಖಾಲಿ 
ಅಧಿಕಾರಿ , ಪ್ರಾದೇಶಿಕ ಸಾರಿಗೆ ಕಛೇರಿ, ಧಾರವಾಡ. ಇರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಗೆ 
ಶ್ರೀ ಎಸ್ . ಬಿ. ಸುರೇಂದ್ರಪ್ಪ , ಸಹಾಯಕ ಪ್ರಾದೇಶಿಕ ಸಾರಿಗೆ ಕಾರವಾರ ಪ್ರಾದೇಶಿಕ ಸಾರಿಗೆ ಕಛೇರಿ, ಇಲ್ಲಿ ಖಾಲಿ 
ಅಧಿಕಾರಿ, ಪ್ರಾದೇಶಿಕ ಸಾರಿಗೆ ಕಛೇರಿ, ಮಂಗಳೂರು. ಇರುವ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಗೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎಸ್ . ಶ್ರೀಧರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ 


ಪಿ . ಆರ್ . 339 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಎನ್ 18 ಸಮನ್ವಯ 2010, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2010. 

ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ಮೆಮೊರಾಂಡಮ್ ಆಫ್ 
ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್ಟಿಕಲ್ 12 ( ಎ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಎಂ . ಗೋವಿಂದಪ್ಪ, ವ್ಯವಸ್ಥಾಪಕ ನಿರ್ದೇಶಕರು, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, 
ಗುಲ್ಬರ್ಗಾ ಇವರನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ನಿರ್ದೆಶಕರ ಮಂಡಳಿಯ 
ನಿರ್ದೆಶಕರನ್ನಾಗಿ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಮೆಮೊರಾಂಡಮ್ ಆಫ್ 
ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್ಟಿಕಲ್ 72 ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ( ಶ್ರೀ ಎ. ಎನ್ . 
ರಮೇಶ್ ಇವರು ರಜೆಯ ಮೇಲೆ ತೆರಳುತ್ತಿರುವುದರಿಂದ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 340 

ಇಂಧನ ಇಲಾಖೆ. 


ಭಾಗ - ೨ 


೧೫೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೧ , ೨೦೧೦ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 115 SAS 2010 , Bangalore , Dated 20th February , 2010 


The services of Sri Munish Moudgil , IAS (KN 98 ), Administrator, CADA , 
Bheemarayanagudi, Gulbarga District are withdrawn from Water Resources Department with 
immediate effect and his services are placed at the disposal of Energy Department until further orders 
for being posted as Managing Director, Gulbarga Electricity Supply Company, Gulbarga vice Sri M . 
Govindappa transferred . 

Sri Munish Moudgil, IAS is also placed in concurrent charge of the post of Administrator , 
CADA Bheemarayanagudi, Gulbarga District until further orders . 

By Order and in the name of the Governor of Karnataka 

K .G . ANANTHA 

Under Secretary to Government 
PR. 341. 

Department of Personnel and Administrative Reforms (Services-1) 


NOTIFICATION 
No . DPAR 105 SAS 2010 , Bangalore , Dated 16th February, 2010 


The Deputy Secretary , Zilla Panchayat, Gadag is placed in additional charge of the post of 
Chief Executive Officer, Zilla Panchayat, Gadag with immediate effect & until further orders relieving 
the Deputy Commissioner, Gadag District of the additional charge of the post. 

By Order and in the name of the Governor of Karnataka 

K . G . ANANTHA 

Under Secretary to Government 
PR . 342 

Department of Personnel and Administrative Reforms (Services-1) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 15 ಸೇಇಮು 2010 , ಬೆಂಗಳೂರು, ದಿನಾಂಕ : 22ನೇ ಫೆಬ್ರವರಿ 2010 . 

ಶ್ರೀ ಎಲ್. ಎಂ . ಕಾನಡೆ, ನಿರ್ದೆಶಕರು, ವೃತ್ತಿ ಶಿಕ್ಷಣ ಇಲಾಖೆ, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳ ನಿಯಮ 285(1)( ಎ) ರನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ವಇಚ್ಚಾ ನಿವೃತ್ತಿ ಹೊಂದಲು ಅನುಮತಿ 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 343 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 92 ಅಸೇವ 2009 ( ಭಾ ), ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ 2010 . 

ಶ್ರೀ ಕೆ. ಎಂ . ರಾಮಚಂದ್ರನ್ , ಕೆ.ಎ .ಎಸ್ . ಅಧಿಕಾರಿ, ಇವರಿಗೆ ಅಧಿಸೂಚನೆ ಸಂಖ್ಯೆ :ಸಿಆಸುಇ 92 ಅಸೇವ 2009 
ದಿನಾಂಕ: 12 - 01 - 2010ರಲ್ಲಿ ಸೂಪರ್ ಟೈಂ ಸ್ಕೇಲ್ ವೃಂದಕ್ಕೆ ಬಡ್ತಿ ನೀಡಿ ನಿರ್ದೆಶಕರು , ಟೈಬಲ್‌ ವೆಲ್‌ಫೇರ್‌ ಇಲಾಖೆ, 
ಬೆಂಗಳೂರು ಹುದ್ದೆಗೆ ನೇಮಿಸಿರುವುದನ್ನು ಮಾರ್ಪಡಿಸಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅಪರ ನಿರ್ದೆಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆಂಗಳೂರು- ಖಾಲಿ ಹುದ್ದೆಗೆ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಎಚ್ .ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 344 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -2 ) 


೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೧ , ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 511 ಸಅಸೇ 2009 ಬೆಂಗಳೂರು, ದಿನಾಂಕ: 24ನೇ ಫೆಬ್ರವರಿ 2010 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ . 20025 - 28275ರ ಉಪ ಕಾರ್ಯದರ್ಶಿ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
| ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 

ಬಡ್ತಿ ನಂತರ ನೇಮಿಸಲಾದ ಹುದ್ದೆ : ಇಲಾಖೆ 
| ಶ್ರೀ ಎಂ . ಶಿವಕುಮಾರಸ್ವಾಮಿ , ಕಾರ್ಯ ನಿರ್ವಾಹಕ ಉಪಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ 
ಅಧಿಕಾರಿ ತಾಲ್ಲೂಕು ಪಂಚಾಯತಿ, ತಿಪಟೂರು ಇಲಾಖೆ – ಖಾಲಿ ಹುದ್ದೆ . 


ಕ್ರ. ಸಂ 


2 ) | 


ಶ್ರೀ ಎನ್. ಎಸ್ . ವಿಶ್ವನಾಥ್ , ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ 


ಸದಸ್ಯ ಕಾರ್ಯದರ್ಶಿ , ಅನಿವಾಸಿ ಭಾರತೀಯ 
ಸಮಿತಿ, ಕರ್ನಾಟಕ - ಹೊಸದಾಗಿ ಸೃಜಿಸಲಾದ 
ಹುದ್ದೆ . 


| ಶ್ರೀ ಸಿ. ಶ್ಯಾಮರಾವ್ ಅಧೀನ ಕಾರ್ಯದರ್ಶಿ (ಎಫ್.ಆರ್. 
& ಬಿ. ಸಿ. ಸಿ.) ಆರ್ಥಿಕ ಇಲಾಖೆ 


ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 95 ಸಆಸೇ 
2010 , ದಿನಾಂಕ 24 - 2 - 2010ರಲ್ಲಿ 
ಮೇಲ್ದರ್ಜೆಗೇರಿಸಿದ ಉಪಕಾರ್ಯದರ್ಶಿ , ಎಫ್. ಆರ್ 
& ಬಿ . ಸಿ . ಸಿ., ಆರ್ಥಿಕ ಇಲಾಖೆ ಹುದ್ದೆ 


ಶ್ರೀಮತಿ ಎನ್ . ಆರ್ . ಜಗನ್ಮಾತ ಅಧೀನ ಕಾರ್ಯದರ್ಶಿ , 
4) ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 

( ಜನಸ್ಪಂದನ ಕೋಶ) 


ಉಪಕಾರ್ಯದರ್ಶಿ ಮತ್ತು ವಿಶೇಷಾಧಿಕಾರಿ, ವಿದೇಶ 
ಕೋಶ, ಸಿ. ಆ . ಸು . ಇ - ಎನ್ . ಆರ್. ಸುಧಾಕರ್‌, 
ಕೆ. ಎ . ಎಸ್ . ( ಹಿರಿಯ ಶ್ರೇಣಿ) ಇವರ ಸ್ವಯಂ 
ನಿವೃತ್ತಿಯಿಂದ ತೆರವಾದ ಹುದ್ದೆ, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಎಸ್ . ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 


ಪಿ . ಆರ್ . 345 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 28 SFP 2010 , Bangalore, Dated 24 " February , 2010 


The services of Sri.C .K . Shivanna , IFS (KN -85), Chief Conservator of Forests and Managing 
Director, Karnataka State Co -operative Marketing Federation , Bangalore are withdrawn from 
Co -operation Department with immediate effect and his services are placed at the disposal of 
Commerce & Industries Department until further orders for being posted as Chief Conservator of 
Forests & Managing Direcror, Mysore Sugar Company Ltd ., Bangalore relieving Sri A .K Monnappa IAS 
of the additional charge . 


By Order and in the name of the Governor of Karnataka 

ASHOK P . ATRE 

Under Secretary to Government 
Department of Personnel and Administrative Reforms (Services -IV ) 


PR . 346 


